ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಅರಣ್ಯ ಪ್ರದೇಶದ ಟೋಲ್‌ಗೇಟ್‌ ಬಗ್ಗೆ 

ಶ್ರೀ ಎಸ್‌.ಎಲ್‌.ಭೋಜೀಗೌಡ (ಶಿಕ್ಷಕರ ಕ್ಲೇತು:- 

943 (1072) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ಕೈಮರ ಟೋಲ್‌ಗೇಟ್‌ ಸರ್ಕಾರದಿಂದ ಗುರುತು ಮಾಡಿರುವ ತಪಾಸಣೆ ಕೇಂದ್ರವೇ; 

(ಆ) ಪ್ರವಾಸ ವಾಹನಗಳಿಗೆ ಗೇಟ್‌ ಬಳಿ ಶುಲ್ಮ ವಿಧಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಇಲ್ಲವಾದಲ್ಲಿ, ಶುಲ್ಕ ವಿಧಿಸಲು ಅನುಮತಿ ಕೊಟ್ಟವರು ಯಾರು; ಮಾನದಂಡ ಏನು; ರಶೀದಿಗೆ ಸಹಿ 
ಮಾಡುವವರು ಯಾರು; 


(ಈ) 3 ವರ್ಷಗಳಲ್ಲಿ ವಸೂಲಾದ ಶುಲ್ಮ ಎಷ್ಟು ? (ವಿವರ ನೀಡುವುದು) 


